ಲಿಖಿತ ಮೂಲಕ ಉತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಬುಧವಾರ, ದಿನಾಂಕ : 1 ನೇ ಮಾರ್ಚ್‌, 2020 


ನೆರೆ ಪರಿಹಾರ ಕುರಿತು 


ಡಾ: ವೈ.ಎ. ನಾರಾಯಣಸ್ವಾಮಿ (ಶಿಕ್ಷಕರ ಕ್ಲೇತ್ರು) :- 
619 (832) ಮಾನ್ಯ ಕಂದಾಯ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಜುಲೈ-19ರ ಮಾಹೆಯಿಂದ ಅಕ್ಸ್ಕೋಬರ್‌-19ರ ಮಾಹೆಯವರೆಗೆ ನೆರೆ, ಮಳೆಗೆ ಒಳಗಾದ ಜಿಲ್ಲೆಗಳು 
ಯಾವುವು; 


(ಆ) ಈ ಪ್ರವಾಹದಿಂದ ಹಾನಿಗೊಳಗಾದವರ ಸಂಖ್ಯೆ ಎಷ್ಟು ; ಮನೆ ಕಳೆದುಕೊಂಡಿರುವವರ ಸಂಖ್ಯೆ 
ಎಷ್ಟು ; 


(ಇ) ನೆರೆ ಸಂತ್ರಸರಿಗೆ ಸರ್ಕಾರವು ನೀಡಿರುವ ಸವಲತ್ತುಗಳು ಯಾವುವು; ಇದಕ್ಕಾಗಿ ವೆಚ್ಚ ಮಾಡಲಾದ 
ಅನುದಾನವೆಷ್ಟು ? 


